ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 


ದಿನಾ೦ಕ: 


ಚುಕೆ ರಹಿತ ಪುಶ್ನೆ 


05-03-2021 ಪ್ರುಶ್ನೆ ಸಂಖ್ಯೆ: 641 (770) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಸುನೀಲ್‌ ಸುಬ್ರಮಣಿ ಎಂ.ಪಿ. (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 


ಉತ್ತರ ನೀಡಬೇಕಾದ ದಿನಾ೦ಕ: 05-03-2021 


ಉತ್ತರಿಸುವ ಸಚಿವರು: ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ: 


ಗ್ರಾಮ ಪಂಚಾಯತಿಗಳಲ್ಲಿ ಪೌತಿಖಾತೆಗಳನ್ನು ಆಂದೋಲನಗಳ ಮೂಲಕ ಮಾಡಿ ಕೊಡುವ ಬಗ್ಗೆ 


(ಅ) ರಾಜ್ಯದಲ್ಲಿ ಗ್ರಾಮ ಪಂಚಾಯತಿಯ ವ್ಯಾಪ್ಪಿಯಲ್ಲಿನ ಜಾಗಗಳಿಗೆ/ ಮನೆಗಳಿಗೆ ಇಲಾಖೆ 
ವತಿಯಿಂದ ಪೌತಿಖಾತೆ ಆಂದೋಲನವನ್ನು ನಡೆಸಲಾಗಿದೆಯೇ ; ಇಲ್ಲವಾದಲ್ಲಿ, ಈ ಪೌತಿಖಾತೆ 
ಮಾಡಿಕೊಡುವ ಆಂದೋಲನವನ್ನು ನಡೆಸಲು ಸರ್ಕಾರದ ಜಿಂ೦ತನೆಗಳೇನು ; 


(ಆ) ಈ ಪೌತಿಖಾತೆ ಆಂದೋಲನವನ್ನು ಪ್ರತಿ ಮೂರು ವರ್ಷಕ್ಕೂಮ್ಮೆ ಕಡ್ಡಾಯವಾಗಿ ನಡೆಸಲು 
ಸರ್ಕಾರದ ತೀರ್ಮಾನಗಳೇನು ; (ವಿವರ ನೀಡುವುದು) 


(ಇ) ಈ ಪೌತಿಖಾತೆ ಆಂದೋಲನಗಳನ್ನು ಮಾಡಿದ್ದಲ್ಲಿ ಗ್ರಾಮೀಣ ಭಾಗದ ಜನರಿಗೆ 
ಅಮುಕೂಲವಾಗಿ ಗ್ರಾಮ ಪಂಚಾಯತಿಗಳ ಆದಾಯವು ವೃದ್ಧಿಸುವ ಜೊತೆಗೆ ದಾಖಲೆಗಳನ್ನು 
ಸರಿಪಡಿಸಲು ಸಹಕಾರಿಯಲ್ಲವೆ; ಇದರ ಬಗ್ಗೆ ಸರ್ಕಾರದ ಜಿಂತನೆಗಳೇನು ? (ವಿವರ ನೀಡುವುದು) 


